ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ರಿ 
ಸಬಲೀಕರಣ 
ಇಲಾಖೆಯಲ್ಲಿ ಜಿಲ್ಲಾ ಪುನರ್ವಸತಿ 
ಕೇಂದ್ರ ಟಿ.ನರಸೀಪುರ ಇಲ್ಲಿಂದ 
ವಿಲೀನಗೊಂಡ: ತಾತ್ಕಾಲಿಕ 
ನೌಕರರ ಸಂಖ್ಯೆ ಎಷ್ಟು; ಈ ಪೈಕಿ 


ಈವರೆಗೆ ನಿವೃಕ್ತಿಗೊಂಡ 


ನೌಕರರೆಷ್ಟುಂ - 


1194 

ಶ್ರೀ ಎನ್‌. ಅಪ್ಪಾಜಿಗೌಡ 

20.12.2018 | 

ಮಾನ್ಯ ಮಹಿಳಾ ಮತ್ತು .ಮಕ್ಕಳ 
ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ 
ನಾಗರಿಕರ ಸಬಲೀಕರಣ ಹಾಗೂ ಕನ್ನಡ 


1. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ 


ಇಲಾಖೆಗೆ :ಜಿಲ್ಲಾ ಪುನರ್ವಸತಿ ಕೇಂದ್ರ ಟಿ.ನರಸೀಪುರ 
ಇಲ್ಲಿಂದ ಸರ್ಕಾರದ ಆದೇಶ ಸಂಖ್ಯ:WCD 178 PHP 
2004, ದಿನಾಂಕ: 16.11. 2007ರಂತೆ” ಅಂಗವಿಕಲರ ಹಾಗೂ 
ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯ ಹುದ್ದೆಗಳಲ್ಲಿ 
ದಿನಾಂಕ | 01.04.2006ರಿಂದ ಅನ್ವಯವಾಗುವಂತೆ 21 
ಅಧಿಕಾರಿ | (ಸಿಬ್ಬಂದಿಗಳನ್ನು : ತಾತ್ಕಾಲಿಕವಾಗಿ ಕರ್ನಾಟಕ 


ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಸೇವೆಗಳಲ್ಲಿ 


ಅವರುಗಳ ವಯೋ  ನಿವೃತ್ತಿಯವರೆಗೆ ಮುಂದುವರೆಸಿ 
ಆದೇಶಿಸಲಾಗಿರುತ್ತದೆ. ಆದೇಶದ ಪ್ರತಿಯನ್ನು “ಅನುಬಂಧ-1” 
ರಲ್ಲಿ ಲಗತ್ತಿಸಲಾಗಿದೆ. 


. ಆದರೆ, ಅವರುಗಳು ಈ ಹಿಂದೆ ಸಲ್ಲಿಸಿದ ಸೇವಾವಧಿಯನ್ನು 


ವೇತನ ಬಡ್ತಿ ಹಾಗೂ ನಿವೃತ್ತಿ ವೇತನ ಸೌಲಭ್ಯಗಳಿಗೆ 
ಪರಿಗಣಿಸುವ ಬಗ್ಗೆ ಸದರಿ ಆದೇಶದಲ್ಲಿ ಯಾವುದೇ ಸ್ಪಷ್ಟ 
ನಮೂದು ಇರುವುದಿಲ್ಲವೆಂದು 21 ಅಧಿಕಾರಿ/ ನೌಕರರುಗಳ 
ಪೈಕಿ 07 ಮಂದಿ ಮಾತ್ರ ದಿನಾಂಕ:16.11.2007ರ ಸರ್ಕಾರದ 
ಆದೇಶವನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದು, 
ಸರ್ವೋಚ್ಛ ನ್ಯಾಯಾಲಯದ ತೀರ್ಮಾನದಂತೆ, ಈ 7 
ಅಧಿಕಾರಿ /ಸಿಬ್ಬಂದಿಗಳ ಸೇವಾವಧಿಯನ್ನು ವೇತನ ಬಡ್ತಿ 
ಹಾಗೂ ನಿವೃತ್ತಿ ವೇತನ ಸೌಲಭ್ಯಗಳಿಗೆ ಪರಿಗಣಿಸಲು ಸೂಚಿಸಿ 
ಸರ್ಕಾರವು ಪರಿಷ್ಕೃತ ಆದೇಶ ಸಂಖ್ಯೆ: WCD 178 PHP 
2004, ದಿನಾಂಕ:08.04.2008ರಲ್ಲಿ ತಿಳಿಸಿರುತ್ತದೆ. 
ಮುಂದುವರೆದು, ಈ 7 ಮಂದಿ ನೌಕರರಿಗೆ ಅವರು ಸೇವೆಗೆ 
ವಿಲೀನವಾದ ದಿನದಿಂದ ವಿಶೇಷ ನಿಯಮಾವಳಿಗಳನ್ನು ರಚಿಸಿ 
ಸೇವಾ ಹಿರಿತನವನ್ನು ಪರಿಗಣಿಸುವ ಬಗ್ಗೆಯೂ 
ತಿಳಿಸಲಾಗಿರುತ್ತದೆ. ಸದರಿ ಆದೇಶವನ್ನು “ಅನುಬಂಧ-2” ರಲ್ಲಿ 
ಲಗತ್ತಿಸಲಾಗಿದೆ. 


ವಿಕಲಚೇತನರ “ಹಾಗೂ ಹಿರಿಯ 
ನಾಗರಿಕರ ಸಬಲೀಕರಣ 
ಇಲಾಖೆಯಲ್ಲಿ ವಿಲೀನಗೊಳ್ಳುವ. 
ಸಮಯದಲ್ಲಿ ಇದ್ದಂತಹ ವೇತನ 
ಮತ್ತು ಪದನಾಮಗಳೇನು: (ವಿವರ 
ನೀಡುವುದು) ಹಾಗೂ ಪ್ರಸ್ತುತ 
ಸೇವೆಯಲ್ಲಿರುವ ಈ ತಾತ್ಕಾಲಿಕ 
ನೌಕರರ `ವೇತನ ಮತು 


ಮಾಹಿತಿ ನೀಡುವುದು) 


ಕ ಎಲ್ಲಾ ತಾತ್ಕಾಲಿಕ 
ವಿಲೀನಗೊಂಡ ನಂತರ ಇಲಾಖಾ 
ವೃಂದ ಮತ್ತು ನೇಮಕಾತಿ 
ನಿಯಮಗಳ ಪ್ರಕಾರ ಇವರಿಗೆ 
ಮುಂಬಡ್ತಿ ನೀಡುವ 
ಅವಕಾಶವಿದೆಯೇ: (ಪೂರ್ಣ 
ಮಾಹಿತಿ ನೀಡುವುದು) 


ಪದನಾಮಗಳೇನು: (ಸಂಪೂಣನ 


3. ಅನುಬಂಧ-1ರಲ್ಲಿ ತಿಳಿಸಿರುವ ಈ 21 ಅಧಿಕಾರಿ/ನೌಕರರ ಷೈಕಿ 
ನಿವೃತ್ತಿಗೊಂಡವರು 06 ಮತ್ತು ಕರ್ತವ್ಯಕ್ಕೆ ವರದಿ 
ಮಾಡಿಕೊಂಡು, ಸ್ವಯಂ ನಿವೃತ್ತಿ ನೀಡುವಂತೆ ಮನವಿ 
ಸಲ್ಲಿಸಿದವರು 01, ಮರಣ ಹೊಂದಿದವರು 02, ಹಾಲಿ 
ಕರ್ತವ್ಯ ನಿರ್ವಹಿಸುತ್ತಿರುವವರ ಸಂಖ್ಯೆ 12; - (ವಿವರಗಳನ್ನು 
ಅನುಬಂಧ-3ರಲ್ಲಿ ವಿವರಿಸಿದೆ) 


ತ ಹಿರಿಯ 'ನಾಗಕಕರ  ಸಬರಕಣರಣ 
| ಇಲಾಖೆಗೆ ಜಿಲ್ಲಾ ದರ್ಷನ ಕೇಂದ್ರ ಟಿ.ನರಸೀಪುರ ಇಲ್ಲಿಂದ 
ಬಂದಂತಹ 2 ಅಧಿಕಾರಿ/ನೌಕರರುಗಳು ಕರ್ತವ್ಯಕ್ಕೆ ಹಾಜರಾದ 
ಸಮಯದಲ್ಲಿ ಇದ್ದಂತಹ ವೇತನ ಶೇಣಿ, ವೇತನ ಮತ್ತು 
ಪದನಾಮ ಹಾಗೂ ಪ್ರಸ್ತುತ ಸೆ ಸೇವೆಯಲ್ಲಿ : ಪಡೆಯುತ್ತಿರುವ ವೇತನ 
ಶ್ರೇಣಿ, ವೇತನ ಮತ್ತು ಪದನಾಮಗಳ ವಿವರಗಳನ್ನು 


“ಅನುಬಂಧ-3” ರಲ್ಲಿ ವಿವರಿಸಲಾಗಿದೆ. 


1 ಈ 21] ಜನರಿಗೆ ಸರ್ಕಾರದ ಆದೇಶ ಸಂಖ್ಯೆ :WCD 178 


PHP 2004, ದಿನಾಂಕ: 16.11.2007ರ ಪ್ರಕಾರ ವೇತನ 
ಬಡ್ತಿ, ನಿವೃತ್ತಿ ಉಪದಾನಗಳನ್ನು ಹಾಗೂ ಮುಂಬಡ್ತಿ 
ನೀಡಲು ಯಾವುದೇ ಅವಕಾಶಗಳನ್ನು ಕಲ್ಪಿಸಿರುವುದಿಲ್ಲ. 


2. ಆದರೆ, ಮೇಲಿನ ಹಳೆಯ ಆದೇಶವನ್ನು ಪ್ರಶ್ನಿಸಿ 07 
ಮಂದಿ ನ್ಯಾಯಾಲಯದ ಮೊರೆ ಹೋದ" ಸಂದರ್ಭದಲ್ಲಿ 
ಸರ್ವೋಚ್ಛ ನ್ಯಾಯಾಲಯದ ತೀರ್ಮಾನದಂತೆ, 
ಅನುಬಂಧ-2ರಲ್ಲಿ ತಿಳಿಸಿರುವ 7 ಜನರ ಸೇವಾವಧಿಯನ್ನು 
ವೇತನ ಬಡ್ತಿ ಹಾಗೂ ನಿವೃತ್ತಿ ವೇತನ ಸೌಲಭ್ಯಗಳಿಗೆ 
ಪರಿಗಣಿಸಲು ಸೂಚಿಸಿ ಸರ್ಕಾರವು ಆದೇಶ ಸಂಖ್ಯೆ: 
WCD 178 pHp 2004, ದಿನಾಂಕ:08.04. 2008ರಲ್ಲಿ 
ಕರ್ನಾಟಕ ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ 
ಸೇವೆಗಳಲ್ಲಿ ವಿಲೀನವಾದ ದಿನಾಂಕದಿಂದ ಅವರಿಗೆ 
ವಿಶೇಷ ನಿಯಮಾವಳಿಗಳನ್ನು ರಚಿಸಿದ ನಂತರ 
ಜೇಷೃತೆಯನ್ನು ನೀಡಬೇಕಾಗುತ್ತದೆ ಎಂಬ ಅರ್ಥದಲ್ಲಿ 
ತಿಳಿಸಲಾಗಿರುತ್ತದೆ. ಆದರೆ ಮುಂಬಡ್ತಿಗೆ ಅವಕಾಶವನ್ನು ಈ 
7 ಜನರಿಗೂ ಕಲ್ಪಿಸಿರುವುದಿಲ್ಲ. 


ಹ ತಳಿ. 
ಸೇವೆಯಲ್ಲಿದ್ದಾಗ Siioue ಇಲಾಖೆ ದ ಕಾನೂನು ಇಲಾಖೆಗಳೊಂದಿಗೆ ಸಮಾಲೋಚನೆ. 
ಅವರ ಅವಲಂಬಿತರಿಗೆ | ನಡೆಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಈ ಬಗ್ಗೆ ಎರಡೂ ಇಲಾಖೆಗಳ 


ಸರ್ಕಾರಿ/ತಾತ್ಕಾಲಿಕ ನೌಕರಿ | ಅಭಿಪ್ರಾಯದನ್ನ್ವಯ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. 
“| ನೀಡಲಾಗುವುದೇ (ಸಂಪೂರ್ಣ 
ಮಾಹಿತಿ ನೀಡುವುದು) 


ಸಂಖ್ಯೆ ಮಮಇ 378 ಎಸ್‌ಜೆಡಿ 2018 WW 


(ಡಾ: ಜಯಮಾಲ) 
- ಮಹಿಳಾ ಮತ್ತು 'ಯುಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 


ಎ.ವಿ ಬಿಖೆಯ್‌.ಡಿ 


ತಿ ರ 


ಜಂ. ಜಯಯಾಲಿ, 


pe 


